ಡಾ|। ಗಣಪಯ್ಯ ಭಟ್‌. ಪಿ* 


ಆಳುಪ ಅರಸರ ಹೆಸರುಗಳು 


ಕ್ರಿಸ್ತಶಕ ೫ನೇ ಶತಮಾನದಿಂದ ೧೪ನೇ ಶತಮಾ 
ನಾಂತ್ಕದತನಕ, ಸುಮಾರು ಒಂಭತ್ತು ಶತಮಾನಗಳ ಕಾಲ, 
ನಿರಂತರವಾಗಿ ತುಳುನಾಡನ್ನಾಳಿದವರು ಆಳುಪವಂಶದ 
ಅರಸರು. ಒಂದು ಪ್ರದೇಶವನ್ನು ಇಷ್ಟೊಂದು ಸುದೀರ್ಥವಾಗಿ 
ಒಂದೇ ಅರಸುಮನೆತನದವರು ಆಳಿದ ಉದಾಹರಣೆ 
ಭಾರತದಲ್ಲಿ ಪ್ರಾಯಶಃ ಇನ್ನೊಂದಿರಲಾರದು. ಆಳುಪರಸರ 
ಆಳ್ವಿಕೆಗೆ ಅನ್ವಯಿಸುವ ಹತ್ತಾರು ಶಾಸನಗಳು ತುಳುನಾಡಿಲ್ಲಿ 
ಮತ್ತು ತುಳುನಾಡಿನ ಹೊರಗೆ ಕಂಡುಬಂದಿವೆ. ಸುಮಾರು ೯ 
ಶತಮಾನಗಳ ಸುದೀರ್ಥ ಅವಧಿಯಲ್ಲಿ ತುಳುನಾಡಿನಲ್ಲಿ 
ಆಳ್ವಿಕೆನಡೆಸಿದ ೩೦ ಮಂದಿ ಆಳುಪರಸರ ಹೆಸರುಗಳು 
ಶಾಸನಗಳಲ್ಲಿ ಉಲ್ಲೇಖಿತವಾಗಿವೆ. ಆಳುಪರಸರ ಹೆಸರುಗಳ 
ಮತ್ತು ಅವರ ಕುಲನಾಮಗಳ ಅಧ್ಯಯನವು ತುಳುನಾಡಿನ 
ಇತಿಹಾಸದ ಹೊಸ ಮುಖವೊಂದನ್ನು ನಮಗೆ ಪರಿಚಯಿ 
ಸುತ್ತದೆಂದರೆ ತಪ್ಪಾಗಲಾರದು. 3. 


ಕ್ರಿ. ಶ. 5ನೇ ಶತಮಾನದ ಹಲ್ಮಿಡಿ ಶಾಸನವೇ" 
ಆಳುಪರಸನೊಬ್ಬನ ಹೆಸರನ್ನು ಉಲ್ಲೇಖಿಸುವ ಪ್ರಾಚೀನತಮ 
ಶಾಸನ. ಇದರಲ್ಲಿ ಪ್ರಸ್ತಾಪಿಸಲಾದ "ಅಳಪಗಣ ಪಶುಪತಿ' 
ಎಂಬಲ್ಲಿನ ಪಶುಪತಿ ಆಳುಪ ಅರಸನೊಬ್ಬನ ಹೆಸರು 
ಎಂಬುದು ಇತಿಹಾಸಜ್ಞರ ಅಭಿಪ್ರಾಯ.” ಕ್ರಿ.ಶ. ೧೩೯೭ರ 
ಮೂಡುಬಿದಿರೆ ಶಾಸನದಲ್ಲಿ* ಹೆಸರಿಸಲಾದ ವೀರಪಾಂಡ್ಕನೇ 
ಸದ್ಯ ನಮಗೆ ತಿಳಿದಿರುವಂತೆ ಆಳುಪರ ಕೊನೆಯದೊರೆ. 
ಶಾಸನದಲ್ಲಿ ಈತನನ್ನು ""ಸಮಸ್ತ ಭುವನ ವಿಖ್ಯಾತ, 


ಸೋಮಕುಳತಿಳಕ, ಪಾಂಡ್ಮಮಹಾರಾಜಾಧಿರಾಜ, 
ಪರಮೇಶ್ವರ, ಪರಮ ಭಟ್ಟಾರಕ, ಸತ್ಯ ರತ್ನಾಕರ, 
ಸರಣಾಗತ ವಜ್ರ ಪಂಜರ....ಪಾಂಡ್ಕ ಚಕ್ರವರ್ತಿ", 
ರಾಯಗಜಾಂಕುಸ'' ಎಂದು ಮುಂತಾದ ಸಾರ್ವಭೌಮತ್ವ 
ಸೂಚಕ ಬಿರುದುಗಳಿಂದ ಗುರುತಿಸಲಾಗಿದ್ದರೂ, ಆ ಕಾಲದ 
ಹೊತ್ತಿಗೆ ಆಳುಪರು ತುಳುನಾಡಿನ ಮೇಲಿನ ತಮ್ಮ 
ಪ್ರಭುತ್ವವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದರೆಂಬ 
ವಿಚಾರ ಶಾಸನಗಳಿಂದ ವ್ಯಕ್ತವಾಗುತ್ತದೆ. 


ಆಳುಪವಂಶದ ಮೂಲದ ಬಗ್ಗೆ ಖಚಿತವಾದ ಮಾಹಿತಿ 
ಲಭ್ಯವಿಲ್ಲ. ಬಹುತೇಕ ಶಾಸನಗಳಲ್ಲಿ ಈ ರಾಜ ಮನೆತನವನ್ನು 
"ಆಳುಪ' "ಆಳುವ' ಎಂಬ ಹೆಸರಿನಿಂದ ಗುರುತಿಸಲಾಗಿದೆ. 
ತುಳುನಾಡಿನ ಹೊರಗೆ ಲಭ್ಯವಾದ ಕೆಲವು ಶಾಸನಗಳಲ್ಲಿ 
ಹಾಗೂ ಪುರಾಣ ಕೃತಿಗಳಲ್ಲಿ "ಅಳಪ, ಆಳುಕ, ಆಲಿಕ, 
ಆಲಕ, ಆಲಿವ' ಎಂಬ ಉಲ್ಲೇಖಗಳು ಕಂಡು ಬಂದಿದ್ದರೂ 
"ಆಳುಪ-ಆಳುವ' ಎಂಬುದೇ ಸರಿಯಾದ ಉಲ್ಲೇಖ 
ಎನ್ನಬಹುದು." ಆಳುವ, ಆಳುಪ ಎಂಬ ಪದಗಳು ದ್ರಾವಿಡ 
ಪದವಾದ ಆಳ್‌-ಆಳ್ವಿಕೆ ನಡೆಸು ಎಂಬ ಮೂಲದಿಂದ 
ಹುಟ್ಟಿದ್ದಿರಬೇಕೆಂದು ಬಹಳ ಹಿಂದೆಯೇ ಹುಲ್ಕ್‌ರವರು 
ಅಭಿಪ್ರಾಯಪಟ್ಟಿದ್ದರು. ಡಾ|| ಕೆ. ವ. ರಮೇಶ್‌, 
ಡಾ.ಪಿ.ಗುರುರಾಜಭಟ್‌ ಮೊದಲಾದ ತುಳುನಾಡಿನ 
ಇತಿಹಾಸಕಾರರೂ ಈ ಅಭಿಪ್ರಾಯವನ್ನೇ ಸಮರ್ಥಿಸಿದ್ದಾರೆ.* 
ತುಳುನಾಡಿನಲ್ಲಿ ದೊರಕಿದ ಪ್ರಾಚೀನತಮ ಶಾಸನವಾದ 


* ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ವಿಭಾಗ, ಶ್ರೀಧವಲಾ ಕಾಲೇಜು, ಮೂಡಬಿದಿರೆ ೫೭೪೨೨೭ 


1. Mys. Arch. Rep. 1936, pp 72 1 

2. Ramesh KV., 1970, A History of South Kanara, p.30-31 
3. Sll, ೫. No.221 

4. Ramesh KV., ibid. pp. 36-37 

5. El, IX, pp. 15-16 

6. 


Ramesh KV., ibid, p.37; Gururaja Bhatt, 1975, Studies in Tuluva History and Culture, p.1 9 


ಇತಿಹಾಸ ದರ್ಶನ / ೨೩೬ 


ವಡ್ಡರ್ಸೆ ಶಾಸನದಲ್ಲಿ” ಪ್ರಸ್ತಾಪಿಸಲಾದ ಅರಸ "ಆಳುವರಸ'. 
ಇವನಲ್ಲದೆ ಇನ್ನೂ ೫ ಮಂದಿ ಆಳುಪರಸರಿಗೆ (ಎರಡನೇ 
ಆಳುವರಸ, ಚಿತ್ರವಾಹನ,. ಪೃಥ್ವೀಸಾಗರ, ವಿಜಯಾದಿತ್ಕ 
ಮಾರಮ್ಮ, ಕುಲಶೇಖರ)" ಆಳುವರಸ ಎಂಬ ಹೆಸರೂ 
ಇತ್ತೆಂಬುದು ಶಾಸನಾಧಾರಗಳಿಂದ ಸ್ಪಷ್ಟವಾಗುತ್ತದೆ. ಈ 
ಹಿನ್ನೆಲೆಯಲ್ಲಿ "ಆಳುವ' ಎಂಬುದೇ ಈ ವಂಶದ ಮೂಲನಾಮ 
ವಾಗಿದ್ದು "ಆಳುವ' ಎಂಬುದು ಆಳುಪ ಎಂಬ ಪದದ 
ಸಂಸ್ಕೃತೀಕರಣದಿಂದ ಹುಟ್ಟಿಕೊಂಡ ಹೆಸರು ಎಂಬ 
ಅಭಿಪ್ರಾಯ ಹೆಚ್ಚು ಪ್ರಸ್ತುತವೆನಿಸುತ್ತದೆ.* "ಆಳುವ' ಎಂಬುದು 
ಈ ಅರಸು ಮನೆತನದ ಮೂಲ ಪುರುಷನ ಹೆಸರಾಗಿರುವ 
ಸಾಧ್ಯತೆಯನ್ನು ಅಲ್ಲಗಳೆವಂತಿಲ್ಲ. 


ಶಾಸನಗಳಿಂದ ತಿಳಿದುಬರುವಂತೆ ೩೦ ಮಂದಿ 
ಆಳುಪರಸರ ಹೆಸರುಗಳು ಅನುಕ್ರಮವಾಗಿ ಈ ರೀತಿ ಇವೆ: 


೧.ಪಶುಪತಿ, ೨. ಆಳುವರಸ, ೩. ಚಿತ್ರವಾಹನ, 
೪. ಆಳುವರಸ, ೫. ಚಿತ್ರವಾಹನ, ೬. ರಣಸಾಗರ, 
೭. ಶ್ವೇತವಾಹನ, ೮. ಪೃಥ್ವೀಸಾಗರ, ೯. ವಿಜಯಾದಿತ್ಕ 
ಮಾರಮ್ಮ, ೧೦. ವಿಮಳಾದಿತ್ಯ ೧೧. ರಣಂಜಯ, 
೧೨. ದತ್ತಾಳುಪ, ೧೩. ಕುಂದವರ್ಮ, ೧೪. ಬಂಕಿದೇವ, 
೧೫. ಪಟ್ಟಿಯೊಡೆಯ, ೧೬. ಪಾಂಡ್ಕಪಟ್ಟಿಯೊಡೆಯ 
೧೭. ಕವಿಯಾಳುಪ ೧೮. ಬಮ್ಮದೇವ ೧೯. ಕುಲಶೇಖರ, 
೨೦. ದತ್ತಾಳುಪೇಂದ್ರ ಶ್ರೀಮಾರ ಒಡ್ಡಮದೇವ, ೨೧. 
ಬಿಟ್ಟಿದೇವಾಳುಪ, ೨೨. ವೀರಪಾಂಡ್ಕ ೨೩. ಬಲ್ಲ 
ಮಹಾದೇವಿ, ೨೪. ನಾಗದೇವರಸ, ೨೫. ಬಂಕಿದೇವ, 
೨೬. ಸೋಯಿದೇವ, ೨೭. ಕುಲಶೇಖರ, ೨೮. ಬಂಕಿದೇವ 
೨೯. ಕುಲಶೇಖರ, ೩೦. ವೀರಪಾಂಡ್ಕ 


ಆಳುಪರಸರ ಹೆಸರುಗಳ ಪೈಕಿ ಗುಣವಾಚಕಗಳದೇ 
ಬಹುಸಂಖ್ಯೆ. ಚಿತ್ರ ವಾಹನ, ಶ್ವೇತ ವಾಹನ, ರಣ ಸಾಗರ, 
ವಿಮಳಾದಿತ್ಕ, ರಣಂಜಯ, ಕುಲಶೇಖರ, ವೀರ ಪಾಂಡ್ಕ 
ಮುಂತಾದ ಹೆಸರುಗಳು ಗುಣವಿಶೇಷಗಳನ್ನು ಸೂಚಿಸುವ 
ಹೆಸರುಗಳಾಗಿದ್ದು ಅವು ಈ ವರ್ಗಕ್ಕೆ ಸೇರುತ್ತವೆ. ಆಳುಪರಸರು 


7. ARISE, 1931-32, No. 296 


ಪ್ರಾರಂಬ'ದಿಂದಲೇ ಶೈವ್‌ ಧ್‌ರ್ವಾನುಯಾಯಿ 
ಗಳಾಗಿದ್ದರೆಂಬುದು ನಿಜವಾದರೂ” ಹೆಸರಿಡುವ ಕ್ರಮದ 
ಮೇಲೆ ಅವರ ಧಾರ್ಮಿಕ ನಂಬಿಕೆಯು ವಿಶೇಷವಾದ 
ಪ್ರಭಾವವನ್ನು ಬೀರಿದಂತೆ ತೋರುವುದಿಲ್ಲ. ಪಶುಪತಿ ಎಂಬ 
ಹೆಸರನ್ನು ಹೊರತುಪಡಿಸಿ ಪ್ರಾರಂಭದ ಹೆಸರುಗಳು 
ಶೈವಧರ್ಮದ ಯಾವುದೇ ಪ್ರಭಾವವನ್ನು ಸೂಚಿಸುವುದಿಲ್ಲ 
ಎಂಬುದಿಲ್ಲಿ ಗಮನಾರ್ಹ. ನಂತರದ ಅರಸರ ಹೆಸರುಗಳ 
ಪೈಕಿ ಕುಂದವರ್ಮ (« ಕಂದ « ಸ್ಕಂದ), ಬಂಕಿದೇವ, 
ಬಲ್ಲಮಹಾದೇವಿ, ಮತ್ತು ನಾಗದೇವರಸ ಎಂಬ ಹೆಸರುಗಳು 
ಶೈವ ಪಂಥದ ಹಿನ್ನೆಲೆಯನ್ನು ಹೊಂದಿರುವವು. ವೈಷ್ಣವ 
ಧರ್ಮದ ಹಿನ್ನೆಲೆಯನ್ನು ಹೊಂದಿರುವ ದತ್ತಾಳುಪ, 
ಶ್ರೀಮಾರ, ಬಿಟ್ಟಿದೇವ (« ವಿಷ್ಣು) ಎಂಬ ಹೆಸರುಗಳೂ 
ಇಲ್ಲಿ ಕಂಡುಬರುತ್ತವೆ. ಬ್ರಹ್ಮನ ಹೆಸರನ್ನು ಹೊಂದಿರುವ 
ಬಮ್ಮದೇವ ಎಂಬ ಆಳುಪರಸನೂ ಇಲ್ಲದಿಲ್ಲ. ಈ 
ಹಿನ್ನೆಲೆಯಲ್ಲಿ ಹೇಳುವುದಾದಲ್ಲಿ ಆಳುಪರಸರ ಹೆಸರುಗಳು 
ಅವರು ಅನುಸರಿಸುತ್ತಿದ್ದ ಧರ್ಮಗಳಿಂದ ಪ್ರಭಾವಿತವಾಗಿಲ್ಲ 
ಹಾಗೂ ಅವುಗಳು ಆ ಅರಸರ ಧಾರ್ಮಿಕ ನಂಬಿಕೆಗಳನ್ನು 
ವಿಶೇಷವಾಗಿ ಬಿಂಬಿಸುವುದಿಲ್ಲ ಎನ್ನುವುದು ಸ್ಪಷ್ಟ. 


ಕ್ರಿ.ಶ. ೭-೮ನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದ 
ಒಂದನೆಯ ಆಳುವರಸ ಮತ್ತು ಎರಡನೆಯ ಆಳುವರಸರನ್ನು 
ಇತಿಹಾಸಕಾರರು ಆಳುವರಸ ಎಂಬ ಹೆಸರಿನಿಂದಲೇ 
ಗುರುತಿಸಿದ್ದಾರೆ.'' ಆದರೆ ಆಳುವರಸ ಎಂಬುದು ಇವರ 
ಕುಲನಾಮವೇ ಹೊರತು ವ್ಯಕ್ತಿನಾಮವಲ್ಲ ಎಂಬುದು 
ಶಾಸನಾಧಾರಗಳಿಂದ ಸ್ಪಷ್ಟವಾಗುತ್ತದೆ. ಒಂದನೆಯ 
ಆಳುವರಸನಿಗೆ ಗುಣಸಾಗರ ಎಂಬ ಹೆಸರಿತ್ತೆಂಬವಿಚಾರ 
ಕಿಗ್ಗ ಶಾಸನದಲ್ಲಿರುವ ಶ್ರೀಮತ್‌ ಆಳುವರಸರ್‌ ಗುಣಸಾಗರ 
ದ್ವಿತೀಯ ನಾಮಧೇಯನ್‌'' ಎಂಬ ಉಲ್ಲೇಖದಿಂದ ತಿಳಿದು 
ಬರುತ್ತದೆ.” ಚಲುಕ್ಕ ವಿನಯಾದಿತ್ಯನ ಸೊರಬ ತಾಮ್ರ 
ಶಾಸನದಲ್ಲಿ ಒಂದನೆಯ ಆಳುವರಸನ ಮಗನಾದ 
ಚಿತ್ರವಾಹನನನ್ನು ಗುಣಸಾಗರ ಆಳುಪೇಂದ್ರನ ಮಗ 
ಎಂಬುದಾಗಿ ಸೂಚಿಸಿರುವುದೂ ಮೇಲಿನ ಹೇಳಿಕೆಯನ್ನು 


8. ತುಳುನಾಡಿನ ಶಾಸನಗಳು, No.3; Ind. Antiquery, Vil ॥0.3001 El X1, 0.21; El 4, pp 23-24, MAR 1930, pp. 223-26 


9. RameshKV., ibid p.37 
10. ರಮೇಶ್‌ ಕೆ. ವಿ, 1968, ತುಳುನಾಡಿನ ಇತಿಹಾಸ p.46 


11. Ramesh K.V., ibid, p. 43 & 62, Gururaja Bhatt, ibid pp. 22-23. 


12. 501, Kp. No. 38 
13. Ind. Antiquary XiX, p.146ff 


ಇತಿಹಾಸ ದರ್ಶನ / ೨೩೭ 


ಸ್ಪಷ್ಟೀಕರಿಸುತ್ತದೆ. ಇದರಿಂದ, ಗುಣಸಾಗರ ಎಂಬುದು 
ಒಂದನೆಯ ಆಳುವರಸನ ನಿಜನಾಮಧೇಯ ಎಂದು 
ತೀರ್ಮಾನಿಸಬಹುದು. ಅದೇ ರೀತಿ ಎರಡನೆಯ ಆಳುವರಸನ 
ನಿಜವಾದ ಹೆಸರು ಬಬ್ರುವಾಹನ ಎಂಬುದಾಗಿ ಜಂಬಾಣಿ 
ಶಾಸನದ ಆಧಾರದಂತೆ ಕೆ.ವಿ. ರಮೇಶರು ವ್ಯಕ್ತ ಪಡಿಸಿದ 
ಅಭಿಪ್ರಾಯವೂ ಸ್ವೀಕಾರಾರ್ಹ.“ 


ವರಾಂಗ ಶಾಸನದಲ್ಲಿ ಪಟ್ಟಿಯೊಡನೆಯ ಮತ್ತು 
ಪಾಂಡ್ಕಪಟ್ಟಿಯೊಡೆಯ ಎಂಬ ಇಬ್ಬರು ಆಳುಪರಸರ 
ಹೆಸರುಗಳ ಉಲ್ಲೇಖವಿದೆ. ಆದರೆ ಇವು ಆ ಅರಸರ 
ನಿಜನಾಮಧೇಯಗಳೆಂದು ತೋರುವುದಿಲ್ಲ. ಪಟ್ಟಿ, 
ಪಟ್ಟಿಪೊಂಬುಚ್ಚಪುರ ಎಂಬುದು ಇಂದಿನ ಶಿವಮೊಗ್ಗ ಜಿಲ್ಲೆಯ 
ಹೊಂಬುಜ ಪ್ರದೇಶ ಈ ಪ್ರದೇಶವು ಕೆಲಕಾಲ ಆಳುಪರಸರ 
ವಶದಲ್ಲಿತ್ತೆಂಬುದಕ್ಕೆ ದಾಖಲೆಗಳಿವೆ. ಆದ್ದರಿಂದ ಪಟ್ಟಿ 
ಯೊಡೆಯ ಎಂಬ ಹೆಸರು ಹೊಂಬುಜ ಪ್ರದೇಶದ ಮೇಲಿನ 
ಆಳುಪರಸರ ಪ್ರಭುತ್ವದ ಸೂಚಕವೇ ಹೊರತು ಅದೊಂದು 
ವ್ಯಕ್ತಿನಾಮವಾಗಿರಲಾರದು. ಆಳುಪರಸ ರಣಸಾಗರನಿಗೂ 
ಪಟ್ಟಿಯೊಡೆಯ ಎಂಬ ಬಿರುದಿತ್ತು ಎಂಬುದನ್ನಿಲ್ಲಿ 
ಉಲ್ಲೇಖಿಸಬಹುದು." ಪಟ್ಟಿಯೊಡೆಯ, ಪಾಂಡ್ಕಪಟ್ಟಿ 
ಯೊಡೆಯ ಎಂದು ಕರೆಯಲಾದ ಆಳುಪರಸರ ನಿಜನಾಮ 
ಧೇಯವೇನಿದ್ದಿರಬಹುದೆಂದು ತಿಳಿಯದು. ಇನ್ನು 
ಸೋಯಿದೇವ ಎಂಬ ಹೆಸರಿನ ಕುರಿತು; ಸೋಯಿದೇವ 
ಎಂಬುದು ಸ್ವಾಮಿದೇವ ಎಂಬ ಹೆಸರಿನ ಅಪಭ್ರಂಶವಿರಬೇಕು 
(ಸ್ವಾಮಿ » ಸೋಮಿ »ಸೋವಿ » ಸೋಯಿ). ಕ್ರಿ.ಶ. ೧೩೩೨ರ 
ವರಾಂಗ ಶಾಸನದಲ್ಲಿ ಸೋಯಿದೇವನನ್ನು ""ಸೋವೀಶ್ವರ 
ರಾಯ'' ಎಂದು ಉಲ್ಲೇಖಿಸಿಲಾಗಿರುವುದು ಮೇಲಿನ 
ಹೇಳಿಕೆಯನ್ನು ಸಮರ್ಥಿಸುತ್ತದೆ. 

ಆಳುಪರಸರು ಪಾಂಡ್ಕ, ಪಾಂಡ್ಕ ಚಕ್ರವರ್ತಿ, ಉತ್ತಮ 
ಪಾಂಡ್ಕ, ಪಾಂಡ್ಕ ಮಹಾರಾಜ, ಪಾಂಡ್ಕ ಧನಂಜಯ 
ಮುಂತಾದ ಬಿರುದುಗಳನ್ನು ಹೊಂದಿದ್ದರೆಂಬುದು 
ಶಾಸನಗಳಿಂದ ತಿಳಿದುಬರುವ ವಿಚಾರ. ಆಳುಪರಸರ ಪೈಕಿ 


ವೀರಪಾಂಡ್ಕ ಎಂಬ ಹೆಸರಿನ ಈರ್ವರು ಅರಸರೂ ಇದ್ದರು. 
ಶಾಸನಗಳಲ್ಲಿ ಎರಡನೆಯ ಚಿತ್ರವಾಹನ ಮತ್ತು ಎರಡನೆಯ 
ಆಳುವರಸನನ್ನು ಪಾಂಡ್ಕ ಕುಲದವರೆಂದೂ ಸೂಚಿಸ 
ಲಾಗಿದೆ."  ಆಳುಪರಸರ ಹೆಸರಿನ ಜೊತೆ ಪಾಂಡ್ಯ ಎಂಬ 
ಕುಲನಾಮವು ಸೇರಿಕೊಂಡಿರುವುದು ವಿದ್ವಾಂಸರಲ್ಲಿ ಸಾಕಷ್ಟು 
ಜಿಜ್ಞಾಸೆಗೆ ಎಡೆಮಾಡಿಕೊಟ್ಟಿರುವುದು ಸರ್ವವಿದಿತ. 


ಆಳುಪರಿಗೂ ತಮಿಳುನಾಡಿನ ಪಾಂಡ್ಕರಿಗೂ 
ಯಾವರೀತಿಯ ರಕ್ತಸಂಬಂಧವೂ ಇಲ್ಲ; ಆದರೆ 
ಚಿತ್ರವಾಹನನು ತುಳುನಾಡಿನ ಮೇಲೆ ಆಕ್ರಮಣ ಮಾಡಿದ 
ಪಾಂಡ್ಯರ ಪಡೆಯನ್ನು ಹಿಮ್ಮೆಟ್ಟಿಸಿದ ಜ್ಞಾಪಕಾರ್ಥವಾಗಿ 
"ಪಾಂಡ್ಕ' ಎಂಬ ಹೆಸರನ್ನು ಕುಲನಾಮುವನ್ನಾಗಿ 
ಸ್ವೀಕರಿಸಿರಬೇಕು ಎಂಬ ಅಭಿಪ್ರಾಯ ಕೆ. ವಿ. ರಮೇಶ್‌ 
ಅವರದು." ಈ ಅಭಿಪ್ರಾಯಕ್ಕೆ ಪಾಂಡ್ಕದೊರೆ ಜಟಿಲ 
ಪರಾಂತಕನ ವೇಳ್ವೆಕುಡಿ ಶಾಸನವನ್ನು ಆಧಾರವಾಗಿ 
ಸೂಚಿಸಲಾಗಿದೆ. * ಈ ಶಾಸನದಲ್ಲಿ ಜಟಿಲ ಪರಾಂತಕನ 
ಅಜ್ಜ ಕೋಚೆಡೈಯನ್‌ ಮಂಗಲಪುರವೆಂಬ ಮಹಾನಗರದಲ್ಲಿ 
ಮಹಾರಥನನ್ನು ಸೋಲಿಸಿದ ಪ್ರಸ್ತಾಪವಿದೆ. ತುಳುನಾಡಿನ 
ಮೇಲೆ ಪಾಂಡ್ಕರ ಧಾಳಿಯನ್ನು ನಿರೂಪಿಸಲು ಶಾಸನದಲ್ಲಿ 
ಹೇಳಲಾದ ಮಂಗಲಪುರವನ್ನು ಮಂಗಳೂರೆಂದು 
ಗುರುತಿಸಿರುವುದೇ ಆಧಾರ.* ಆದರೆ ವೆಳ್ಳೆಕುಡಿ ಶಾಸನದಲ್ಲಿ 
ಹೇಳಲಾದ ಮಂಗಲಪುರವು ತುಳುನಾಡಿನ ಮಂಗಳೂರು 
ಅಲ್ಲ ಎಂದುಕೆ. ಜಿ. ಕೃಷ್ಣನ್‌ರವರು ಪಾಂಡ್ಕದೊರೆ ಚೆಂಡನ್‌ನ 
ಮಧುರೆ ಶಾಸನದ ಆಧಾರದಿಂದ ನಿರೂಪಿಸಿದ್ದಾರೆ.? ಕ್ರಿ.ಶ. 
೭ನೇ ಶತಮಾನಕ್ಕನ್ಹಯಿಸುವ ಈ ಶಾಸನದಲ್ಲಿ ಪಾಂಡ್ಕ 
ದೊರೆ ಚೆಂಡನ್‌ ಎಂಬಾತ ಮಂಗಲಪುರ ಎಂಬ ನಗರವನ್ನು 
ಸ್ಥಾಪಿಸಿ ಅಲ್ಲಿಂದ ಆಳ್ವಿಕೆ ನಡೆಸಿದ ವಿವರಣೆಯಿದೆ. ಈ 
ಶಾಸನದಲ್ಲಿ ಹೇಳಲಾದ ಮಂಗಲಪುರ ಮತ್ತು ವೆಳ್ಳೆಕುಡಿ 
ಶಾಸನದಲ್ಲಿ ಸೂಚಿತವಾದ ಮಂಗಲಪುರವು ಒಂದೇ ಎಂದು 
ಗುರುತಿಸಿರುವ ಕೃಷ್ಣನ್‌ ಅವರು ವೆಳ್ಳೆಕುಡಿ ಶಾಸನದ 
ಮಂಗಲಪುರವು ಪಾಂಡ್ಕದೇಶದೊಳಗೇ ಇದ್ದು ಅದು ಇಂದಿನ 
ರಾಮನಾಥಪುರಂ ಜಿಲ್ಲೆಯ ಸತ್ತೂರ್‌ ತಾಲೂಕಿನ 


14. ರಮೇಶ್‌ ಕೆ. ವಿ ಮತ್ತು ಎಂ. ಜೆ. ಶರ್ಮ., 1985, ತುಳುನಾಡಿನ ಅರಸು ಮನೆತನಗಳು ಪು.5 


15. El. )0೦೧/!, pp. 269-276 

16. ARSIE, 1928-29, No.527 

17. El, XXX! 00.317 1. ತುಳುನಾಡಿನ ಶಾಸನಗಳು, ೫೦.3 
18. Ramesh K.V., ibid, pp.56-58 

19. EIXVIl, pp. 291 ಗೆ. 


20. Ramesh K.V., ibid, pp.56-59; Gururaja Bhatt, ibid, 0.28 


21. EIXXXVIN, pp. 27-32 


ಇತಿಹಾಸ ದರ್ಶನ / ೨೩೮ 


“ಮಂಗಲಂ ಎಂಬ ಸ್ಥಳವಿರಬೇಕೆಂದು ಸಮರ್ಥವಾಗಿ 
ನಿರೂಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕ್ರಿ.ಶ. ೮ನೇ 
ಶತಮಾನದಲ್ಲಿ ತುಳುನಾಡಿಗೆ ಪಾಂಡ್ಕರು ದಾಳಿಮಾಡಿ 
ದರೆನ್ನುವ ವಿಚಾರ ಸತ್ಯ ದೂರವಾದದ್ದು ಎಂಬುದು 
ಸಿದ್ದಪಡುತ್ತದೆ. ಇದರಿಂದ ತಮಿಳುನಾಡಿನ ಪಾಂಡ್ಕರಿಗೂ 
ಆಳುಪರಸರು ಹೊಂದಿದ್ದ ಪಾಂಡ್ಕ ಎಂಬ ಕುಲನಾಮಕ್ಕೂ 
ಯಾವುದೇ ಸಂಬಂಧವಿಲ್ಲವೆಂಬುದು ಸ್ಪಷ್ಟವಾಗದಿರದು. 


ಆಳುಪ ಅರಸರು ಕುಲನಾಮವಾಗಿ, ಬಿರುದಾಗಿ 
ಉಪಯೋಗಿಸಿರುವ ಪಾಂಡ್ಕ ಎಂಬ ಪದಕ್ಕೂ ತಮಿಳುನಾಡಿನ 
ಪಾಂಡ್ಕರಿಗೂ ಯಾವುದೇ ಸಂಬಂಧವಿಲ್ಲವೆಂಬುದು ಸತ್ಯ. 
ಪಾಂಡ್ಕ ಎಂಬ ಹೆಸರು ಆಳುಪರಸರಿಗೆ ಮಾತ್ರ 
ಸೀಮಿತವಾಗಿಲ್ಲ. ತುಳು ನಾಡಿನಲ್ಲಿ ಪಾಂಡ್ಯ ಎಂಬ ಹೆಸರು 
ಬೇರೆ ವ್ಯಕ್ತಿಗಳಿಗೆ, ರಾಜ ಮನೆತನಗಳಿಗೆ ಅನ್ವಯಿಸಿದ 
ಸಾಕಷ್ಟು ಉದಾಹರಣೆಗಳಿವೆ. ಚಿತ್ರವಾಹನನ ಆಳ್ವಿಕೆಯಲ್ಲಿ 
ಕಿರಿಯನಾಗದತ್ತ ಎಂಬಾತನಿಗೆ "ಪಾಂಡ್ಕ್ಮನಾಯಕ'ನೆಂಬ 
ಬಿರುದನ್ನಿತ್ತು ಆತನಿಗೆ ಮಂಗಲಪುರವನ್ನು ಬಿಟ್ಟುಕೊಡ 
ಲಾಯಿತು ಎಂಬ ವಿವರಣೆಯಿದೆ ಉದ್ಯಾವರ ಶಾಸನದಲ್ಲಿ.” 
ಶ್ವೇತವಾಹನನ ಉದ್ಯಾವರ ಶಾಸನದಲ್ಲಿ ಪಾಂಡ್ಕವಿಲ್ಲರಸ 
ಎಂಬಾತನ ಮಗ ದೇವು ಎಂಬವನು ಶ್ವೇತವಾಹನನ ಪರವಾಗಿ 
ಹೋರಾಡಿದ ಉಲ್ಲೇಖವಿದೆ. ತುಳುನಾಡಿನ ಸ್ಥಳೆಕ 
ಅರಸುಮನೆತನಗಳಾದ ಬೈರರಸ, ಬಂಗ ಮತ್ತು ಅಜಿಲರಲ್ಲಿ 
ಪಾಂಡ್ಕ ಎಂಬ ಹೆಸರನ್ನು ಹೊಂದಿದ ಒಟ್ಟು ೮ ಮಂದಿ 
ಅರಸರು ಆಳ್ವಿಕೆನಡೆಸಿದ್ದಿದೆ.* ಈ ಹಿನ್ನೆಲೆಯಲ್ಲಿ 
ಅವಲೋಕಿಸಿದಾಗ ಪಾಂಡ್ಕ ಎಂಬ ಹೆಸರಿಗೆ ಪ್ರಾದೇಶಿಕವಾದ 
ಮಹತ್ವವಿರುವುದು ಖಚಿತವಾಗುತ್ತದೆ. ಈ ಸಂದರ್ಭ ಖ್ಯಾತ 
ವಿದ್ವಾಂಸ ಸೇಡಿಯಾಪು ಕೃಷ್ಣಭಟ್ಟರು, ಪಾಂಡಿ, ಪಾಂಡ್ಕ 
ಎಂಬ ಪದದ ಕುರಿತು ನೀಡಿದ ವ್ಯಾಖ್ಯೆ ಗಮನಾರ್ಹ. 
ತುಳುನಾಡಿನ ಕರಾವಳಿ ಪ್ರದೇಶದಲ್ಲಿ ಪಾಂಡಿ ಎಂಬ ಶಬ್ದಕ್ಕೆ 
ಆಡುಮಾತಿನಲ್ಲಿ ನೌಕೆ, ಸರಕುಸಾಗಿಸುವ ಹಡಗು ಎಂಬ 
ಅರ್ಥವಿರುವುದನ್ನು ಸೂಚಿಸುವ ಅವರು ಪಾಂಡಿ, ಪಾಂಡ್ಕ 
ಎಂಬ ಪದ ಸಾಗರ ವ್ಯಾಪಾರದಿಂದ ಬಂದ ಹೆಸರೆಂದೂ, 
ಅದು ಆಳುಪವಂಶದ ಮೂಲಪುರುಷರಿಗೂ ಸಮುದ್ರಕ್ಕೂ 
ಇದ್ದ ನಂಟಿನ ಸೂಚಕವೆಂದೂ ಅಭಿಪ್ರಾಯ ಪಡುತ್ತಾರೆ” 
ಆಳುಪರ ಮಾನಲಾಂಛನಕ್ಕೂ ಪ್ರಾಯಶಃ ಇದುವೇ 
ಹಿನ್ನೆಲೆಯಾಗಿರಬೇಕೆಂದ ಊಹಿಸಬಹುದು. 


22. ತುಳುನಾಡಿನ ಶಾಸನಗಳು, 100. 5. 
23. El, IX, 0.19 
24. ರಮೇಶ್‌ ಕೆ. ವಿ ಮತ್ತು ಎಂ.ಜೆ. ಶರ್ಮ., ಅದೇ ಪು.65-95 


25. "ಪಾಂಡಿ ಮತ್ತು ಪಾಂಡ್ಮ', ಕೆಲವು ದೇಶನಾಮಗಳು, ಪು. 31-55 


26. ತುಳುನಾಡಿನ ಶಾಸನಗಳು, No.5 


ಪಾಂಡ್ಕ ಎಂಬ ಪದಕ್ಕೂ ನೌಕೆ ಅಥವಾ ಸಮುದ್ರಕ್ಕೂ 
ಇರುವ ನಂಟನ್ನು ಚಿತ್ರವಾಹನನ ಉದ್ಯಾವರ ಶಾಸನವು 
ಪರೋಕ್ಷವಾಗಿ ನಿರೂಪಿಸುತ್ತದೆ. ಈ ಮೊದಲೇ 
ಪ್ರಸ್ತಾಪಿಸಲಾದಂತೆ ಆ ಶಾಸನದಲ್ಲಿ ಕಿರಿಯನಾಗದತ್ತ 
ಎಂಬಾತನಿಗೆ "ಪಾಂಡ್ಕನಾಯಕ' ಎಂಬ ಬಿರುದನ್ನಿತ್ತು 
ಅತನಿಗೆ ಮಂಗಲಪುರವನ್ನು ಬಿಟ್ಟುಕೊಡಲಾಯಿತು ಎಂಬ 
ಉಲ್ಲೇಖವಿದೆ. ಮಂಗಲಪುರವನ್ನು ಬಿಟ್ಟುಕೊಡಲಾಯಿತು 
ಎಂಬ ಶಾಸನದಲ್ಲಿರುವ ವಿವರಣೆಯನ್ನು ಮಂಗಲಪುರದ 
ರಾಜಕೀಯ ಅಧಿಕಾರವನ್ನು ಬಿಟ್ಟುಕೊಡಲಾಯಿತು. ಎಂದು 
ತಿಳಿಯುವಂತಿಲ್ಲ. ಯಾಕೆಂದರೆ ಮಂಗಳೂರು ಆಳುಪರಸರ 
ರಾಜಕೀಯ ಕೇಂದ್ರವಾಗಿದ್ದು ಅದು ಅವರ ನೇರ ಆಳ್ವಿಕೆಯ 
ಲ್ಲಿತ್ತೆಂಬುದು ಈಗಾಗಲೇ ಸ್ಪಷ್ಟವಾಗಿರುವ ವಿಚಾರ. 
ಮಂಗಲಪುರ ಅಥವಾ ಮಂಗಳೂರು ಪ್ರಾಚೀನ ಕಾಲದಿಂದಲೇ 
ಸಮುದ್ರವ್ಮಾಪಾರದ ಕೇಂದ್ರವಾಗಿತ್ತು. ಶಾಸನದಲ್ಲಿ 
ಕೊಡಲಾದ ವಿವರಣೆಯಂತೆ ಪಾಂಡ್ಕನಾಯಕ ಅಂದರೆ 
ನೌಕಾಧಿಪತಿ ಎಂಬ ಬಿರುದನ್ನಿತ್ತು ಕಿರಿಯನಾಗದತ್ತ 
ಎಂಬಾತನಿಗೆ ಮಂಗಳೂರಿನ ಸಮುದ್ರ ವ್ಯಾಪಾರದ ಅಧಿಕಾರ 
ವನ್ನು ನೀಡಲಾಯಿತು ಎಂದು ಊಹಿಸಿದರೆ ತಪ್ಪಾಗಲಾರದು. 
ಈ ವ್ಯಾಖ್ಕೆಯು ಸತ್ಯಕ್ಕೆ ಹೆಚ್ಚು ಸಮಾಪವಾದದ್ದು ಎಂದು 
ತಿಳಿದುಕೊಂಡಲ್ಲಿ ಪಾಂಡ್ಮ ಎಂಬ ಪದಕ್ಕೂ 
ನೌಕಾವ್ಕಾಪಾರಕ್ಕೂ ಇರುವ ಸಂಬಂಧ ಸ್ಥಿರವಾಗುತ್ತ. ದೆ. ಈ 
ಎಲ್ಲ ಆಧಾರಗಳ ಹಿನ್ನೆಲೆಯಲ್ಲಿ ಆಳುಪರಸರ ಪಾಂಡ್ಮ 
ಎಂಬ ಕುಲನಾಮಕ್ಕೂ ತಮಿಳುನಾಡಿನ ಪಾಂಡ್ಕ ಅರಸು 
ಮನೆತನಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬುದು 
ಖಚಿತವಾಗುತ್ತದಲ್ಲದೆ ಆಳುಪರಸರ ಪಾಂಡ್ಕ ಕುಲನಾಮದ 
ಸ್ವತಂತ್ರ ಮೂಲವು ಸ್ಪಷ್ಟವಾಗುತ್ತದೆ. 


ವ್ಯಕ್ತಿನಾಮ ಮತ್ತು ಕುಲನಾಮಗಳ ಅಧ್ಯಯನ 
ಈವರೆಗೆ ನಿರ್ಲಕ್ಷಿತವಾಗಿದ್ದ ಮತ್ತು ಇತ್ತೀಚೆಗಷ್ಟೇ ಜನಪ್ರಿಯ 
ಗೊಳ್ಳುತ್ತಿರುವ ಒಂದು ಅಧ್ಯಯನ ವಿಭಾಗ. ಪ್ರಸ್ತುತ 
ಲೇಖನದ ಸೀಮಿತ ಪರಿಧಿಯೊಳಗೆ ಆಳುಪರಸರ ಹೆಸರುಗಳನ್ನು 
ವಿಶ್ಲೇಷಸುವ ಒಂದು ಕಿರು ಪ್ರಯತ್ನವನ್ನಷ್ಟೇ ಮಾಡಲು 
ಸಾಧ್ಯವಾಗಿದೆ. ಹಾಗಿದ್ದರೂ ಈ ರೀತಿಯ ಪ್ರಯತ್ನವು 
ಇತಿಹಾಸದ ಅಧ್ಯಯನದಲ್ಲಿ ಕೆಲವು ಹೊಸ ಸಾಧ್ಯತೆಗಳನ್ನು 

ಗುರುತಿಸಲು ಸಹಕಾರಿಯಾಗಿದೆ ಎನ್ನಬಹುದು. 
Oo 


ಇತಿಹಾಸ ದರ್ಶನ / ೨೩೯ 


